ಕರ್ನಾಟಿಕ ವಿಧಾನ ಪರಿಷತ್ತು 


[ಚುಕ್ಕೆ ಗುರುತಿಲದಪ್ರಶ್ನೆಸಂಖ್ಯೆ [39437) OO] 
ಬೃಹತ್‌ ಬೆಂಗಳೂರು 
ಮಹಾನಗರ ಪಾಲಿಕೆ ವ್ಯಾಪ್ತಿಗೆ 
ಬರುವ ಪ್ರಥಮ ದರ್ಜಿ 
ಕಾಲೇಜುಗಳ ಒಟ್ಟು ಸಂಖ್ಯೆ 
ಎಷ್ಟು; - 

ಪಾಲಿಕೆ ವ್ಯಾಪ್ತಿಯ 
ಕಾಲೇಜುಗಳಿಗೆ ಅನುಮೋದನೆ 
ನೀಡಿರುವ ಖಾಯಂ 
ಉಪನ್ಯಾಸಕರ .  ಹುದ್ಮೆಗಳ 
ಸಂಖ್ಯೆ ಎಷ್ಟು; ಪ್ರಸ್ತುತ 
ಅನುಮೋದಿತ ಖಾಯಂ 
ಉಪನ್ಯಾಸಕರ ಖಾಲಿ ಇರುವ 
ಹುದ್ದೆಗಳ ಸಂಖ್ಯೆ ಎಷ್ಟು; 
(ಕಾಲೇಜುವಾರು ವಿವರ 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 
“ಕಾಲೇಜು ಶಿಕ್ಷಣ ಇಲಾಖೆಯ ಆಡಳಿತ ವ್ಯಾಪ್ತಿಗೊಳಪಡುವ 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಸಂಖ್ಯೆ: 20 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 
ಕಾಲೇಜು ಶಿಕ್ಷಣ ಇಲಾಖೆಯ ಆಡಳಿತ ವ್ಯಾಪ್ತಿಗೊಳಪಡುವ 
ಸರ್ಕಾರಿ ಪ್ರಥಮ ದರ್ಜಿ ಕಾಲೇಜುಗಳಲ್ಲಿ ಮಂಜೂರಾದ 
ಖಾಯಂ ಉಪನ್ಯಾಸಕರ ಹುದ್ದೆಗಳ ಸಂಖ್ಯೆ841. ಈ ಪೈಕ 
ಖಾಲಿ ಇರುವ ಉಪನ್ಯಾಸಕರ ಸ೦ಖ್ಯೆ:140. 


(ವಿವರವನ್ನು ಅನುಬಂಧದಲ್ಲಿ ನೀಡಲಾಗಿದೆ) 


ಪ್ರಾಂಶುಪಾಲರು: 


ಉಪನ್ಯಾಸಕರುಗಳ ಹುದ್ಮೆಗಳು | ಸರ್ಕಾರದ ಆದೇಶ ಸಂಖ್ಯೆೇಇಡಿ/121/ಡಿಸಿಇ/2018, 
“ನಿವೃತ್ತಿಯಿಂದ ದಿ:11.06.2019 ರಲ್ಲಿ ಒಟ್ಟು-3100 ಪ್ರಾಂಶುಪಾಲರ 
ವರ್ಗಾವಣೆಯಿಂದ ಹುದ್ಮೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು 
ತೆರವಾಗಿದ್ಮಲ್ಲಿ ಖಾಲಿ | ಅನುಮತಿ ನೀಡಲಾಗಿದ್ದು, ಸದರಿ ಹುದ್ದೆಗಳನ್ನು ಭರ್ತಿ 
ಹುದ್ದೆಗಳನ್ನು ತುಂಬಲು | ಮೂಡುವ ಸಂಬಂಧ ದಿನಾಂಕ:10.02.2020ರ ಅದಿಸೂಚನೆ 
ಪಾಲಿಕೆ ಕೈಗೊಂಡ | ಸ್ಪಂಖ್ಯ:ಇಡಿ/121/ಡಿಸಿಇ/2018 ರಲ್ಲಿ ಕರಡು ನಿಯಮಗಳನ್ನು 
ಕ್ರಮವೇನು; ಹೊರಡಿಸಲಾಗಿದೆ. ಅಂತಿಮ ನಿಯಮಗಳನ್ನು ಹೊರಡಿಸಿದ 


ನಂತರ ಪ್ರಾಂಶುಪಾಲರ ಹುದ್ಮೆಗಳನ್ನು ಭರ್ತಿ ಮಾಡಲು 
ಕ್ರಮವಹಿಸಲಾಗುವುದು. 


ಸಹಾಯಕ ಪ್ರಾಧ್ಯಾಪಕರು: 


ದಿನಾ೦ಕ:03.08.2019 ಸಂಖ್ಯೆ:ಇಡಿ/185/ಡಿಸಿಇ/2018 ರಲ್ಲಿ 
ಒಟ್ಟು-1242 ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ಭರ್ತಿ 
ಮಾಡಲು ಅನುಮತಿ ನೀಡಲಾಗಿದ್ದು, ಸದರಿ ಹುದ್ದೆಗಳನ್ನು 
ಭರ್ತಿ ಮಾಡುವ ಸಂಬಂಧ ದಿನಾ೦ಕ:10.02.2020ರ 
ಅಧಿಸೂಚನೆ ಸಂಖ್ಯೆ:ಇಡಿ/257/ಡಿಸಿಇ/2019 (ಭಾಗ-3)ರಲ್ಲಿ, 
ಕರಡು ವಿಶೇಷ ನೇಮಕಾತಿ ನಿಯಮಗಳನ್ನು 
ಹೊರಡಿಸಲಾಗಿದೆ. ಅಂತಿಮ ವಿಶೇಷ ನೇಮಕಾತಿ 
ನಿಯಮಗಳನ್ನು ಹೊರಡಿಸಿದ ನಂತರ ಸಹಾಯಕ 
ಪ್ರಾಧ್ಯಾಪಕರ ಹುದ್ದೆಗಳನ್ನು (ಕಾರ್ಯಭಾರಕ್ಕನು-ಗುಣವಾಗಿ) 
3೯ ಮಾಡಲು ಕ್ರಮವಹಿಸಲಾಗುವುದು. 


ದೈಹಿಕ ಶಿಕಣ ಬೋಧಕರು ಮತ್ತು ಗ್ರಂಥಪಾಲಕರು:-- 


ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವ ದೈಹಿಕ 
ಶಿಕ್ಷಣ ಬೋಧಕರ ಹಾಗೂ ಗ್ರಂಥಪಾಲಕರ ಹುದ್ದೆಗಳ |: 
ನೇಮಕಾತಿಗೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆಯೊಂದಿಗೆ : 
ಸಮಾಲೋಚಿಸಲಾಗುತ್ತಿದೆ. ಆರ್ಥಿಕ ಇಲಾಖೆಯಿಂದ ಸಹಮತಿ 
ದೊರೆತ ನಂತರ ನೇಮಕಾತಿ ಮಾಡಿಕೊಳ್ಳಲು | 


ಈ) ಖಾಲಿ ಇರುವ ಉಪನ್ಯಾಸಕರ 
ಹುದ್ದೆಗಳಿಗೆ ಹೊರಗುತ್ತಿಗೆ 
ಆಧಾರದ ಅರ್ಹ 
ಉಪನ್ಯಾಸಕರನ್ನು ನೇಮಕ 
ಮಾಡಿಕೊಂಡಿದ್ದರೆ, 

ಅವರುಗಳ ಸೇವಾ ಸಕ್ರಮಾತಿ 
| ಬಗ್ಗೆ ಪಾಲಿಕೆ ಕೈಗೊಂಡಿರುವ 

ಕ್ರಮಗಳೇನು; 


ಗ್‌ 


ಖಾಲಿ ಇರುವ ಉಪನ್ಯಾಸಕರ 'ಹುದೆಗಳಿಗೆ ಹೊರಗುತ್ತಿಗೆ 
ಆಧಾರದ ಮೇಲೆ ಯಾವುದೇ ಉಪನ್ಯಾಸಕರನ್ನು ನೇಮಕ 
ಮಾಡಿಕೊಂಡಿರುವುದಿಲ್ಲ. ಆದ್ದರಿಂದ ಅವರುಗಳ ಸೇವಾ 
ಸಕ್ರಮಾತಿ ಪ್ರಶ್ನೆ ಉದೃವಿಸುವುದಿಲ್ಲ. 


ಇಡಿ 65 ಡಿಸಿಇ 2020 


(ಡಾ: ಅಶ್ವಥ್‌' ನಾರಾಯಣ ಸಿ.ಎನ್‌. 
ಉಪ ಮುಖ್ಯಮಂತಿಗಳು (ಉನ್ನತ ಶಿಕ್ಷಣ) 


ಅನುಬಂಧ 


[si | 
No. College Name s w ¥ 
1 | MAC, BANGALORE 98 78 20 


2 | GAC, BANGALORE 
3 IRCC, BANGALORE 


[4 VHD, BANGALORE 


5 GSC, BANGALORE 


[6 MSC, BANGALORE 


7 {GFC, VDAYANAGAR, B'LORE 


8 |GFC, KR PURAM BANGALORE 


9 |GFC,RT NAGAR B'LORE 


GFC, RAJAJINAGARA, B'LORE 


11 | GFC, JAYANAGAR, BANGALORE 


12 | GFC, MALLESWARAM, B'LORE 
13 | GFC, PEENYA, B'LORE 


14 | GFC, FRAZERTOWN, B'LORE 
15 |GFC, YALAHANKA, B'LORE 


16 | GFC, HSR LAYOUT, B'LORE 


EE GFC, KENGERI, BANGALORE 


18 | GFC, VARTHUR, B'LORE 


19 | GFC, KADUGODI, BANGALORE 


20 | GCW, CHAMARAJAPETE, B'LORE 


3 9 


[ TOTAL 


701 | 140 


